ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ 
Volume 151 . 


ಬೆಂಗಳೂರು, ಗುರುವಾರ, ಏಪ್ರಿಲ್ ೨೧ , ೨೦೧೬ ( ವೈಶಾಖ ೧ , ಶಕ ವರ್ಷ ೧೯೩೮) 
Bengaluru , Thursday , April 21 , 2016 (Vaishakha1, Shaka Varsha 1938) 


ಸಂಚಿಕೆ ೧೬ 
Issue 16 


| 


ಭಾಗ ೨ 


ನೇಮಕಗಳು, ಸ್ಥಳ ನೇಮಕಗಳು , ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 

ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಣ 635 ಇಟಿಐ 2015, ಬೆಂಗಳೂರು, ದಿನಾಂಕ : 28 -12 - 2015. 
ಶ್ರೀ ಪಿ.ಎಸ್. ಎಸ್ . ಥಾಮಸ್ ವರದಿಯ ಶಿಫಾರಸ್ಸಿನನ್ವಯ ಇತರೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಸಿಬ್ಬಂದಿಗೆ ಇರುವಂತೆ ರಾಜ್ಯದಲ್ಲಿನ 
ಖಾಸಗಿ ಅನುದಾನಿತ ಕೈಗಾರಿಕಾ ತರಬೇತಿ ಕೇಂದ್ರಗಳ ಸಿಬ್ಬಂದಿ ವರ್ಗದವರಿಗೆ ಪಿಂಚಣಿ, ಗ್ಯಾಜುಯಿಟಿ, ಸೇವಾ ಸೌಲಭ್ಯಗಳು ಮತ್ತು ಸೇವಾ 
ನಿಯಮಗಳನ್ನು ಒಳಗೊಂಡಂತೆ ಭವಿಷ್ಯವರ್ತಿಯಾಗಿ ಜಾರಿಗೊಳಿಸಲು ಹೊರಡಿಸಿರುವ ಸರ್ಕಾರದ ಆದೇಶ ಸಂಖ್ಯೆ : ಕಾಇ 303 ಇಟಿಐ 2014, 
ದಿನಾಂಕ : 29 -12 - 2014ನ್ನು ಅನುಷ್ಠಾನಗೊಳಿಸಲು ಸಕ್ಷಮ ಪ್ರಾಧಿಕಾರವಾಗಿ ಆಯುಕ್ತರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ, ಬೆಂಗಳೂರು ಇವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಿಸಿ ಆದೇಶಿಸಿದೆ. 
PR-642 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
SC-50 

ವಿ. ಪ್ರಕಾಶ್ 

ಪೀಠಾಧಿಕಾರಿ , 
ಕಾರ್ಮಿಕ ಇಲಾಖೆ (ಉದ್ಯೋಗ ಮತ್ತು ತರಬೇತಿ). 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. : DPAR 808 SAS 2015 , Bengaluru , Dated : 10th February , 2016 . 
Dr. H .R . Mahadev, IAS (KN : 2008 ), Commissioner for Cane Development & Director of Sugar , Bengaluru is transferred with 
immediate effect and posted until further orders as Commissioner, Rural Development, Rural Development & Panchayat Raj 
Department, Bengaluru in the existing vacancy relieving Shri. Munish Moudgil, IAS of concurrent charge . 

Kum . Pallavi Akurathi, IAS (KN : 2009),Waiting for posting is posted with immediate effect and until further orders as Director, 
Department of Pre -University Education , Bengaluru vice Shri. D .S . Ramesh , IAS, transferred . 

Shri . D . S . Ramesh , IAS, Director, Pre -University Education & E /o Executive Director, Karnataka Examinations Authority , 
Bengaluru is transferred with immediate effect and posted until further orders as Executive Director, Karnataka Examinations Authority , 
Bengaluru . 

By Order and in the name of the Governor of Karnataka, 
PR- 643 

A. Dinesh Sampathraj 
Under Secretary to Government 

DP & AR ( Services -I). 


( ೨೨೧ ) 


೨೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೧ , ೨೦೧೬ 

ಭಾಗ ೨ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 06 ಸೆಅಸೆ 2016, ಬೆಂಗಳೂರು, ದಿನಾಂಕ : 11 - 02 - 2016. 
ಡಾ || ಎಂ . ಸಿ.ಆರ್‌. ಹೆಚ್‌ಆರ್‌ಡಿ ಸಂಸ್ಥೆ , ತೆಲಂಗಾಣ, ಹೈದರಾಬಾದ್ ಇಲ್ಲಿ ದಿನಾಂಕ : 15 - 02 - 2016 ರಿಂದ 25 - 03 - 2016 ಹಾಗೂ ದಿನಾಂಕ 
: 28 - 03 - 2016 ರಿಂದ 06 - 05 - 2016ರವರೆಗೆ ಜರುಗಲಿರುವ ಇಂಡಕ್ಷನ್ ತರಬೇತಿ ಕಾರ್ಯಕ್ರಮಕ್ಕೆ ನಿಯೋಜನೆಗೊಂಡ ಈ ಕೆಳಕಂಡ ಭಾರತೀಯ 
ಆಡಳಿತ ಸೇವೆ ಅಧಿಕಾರಿಗಳ ತರಬೇತಿ ಅವಧಿಯಲ್ಲಿ ಅವರ ಹೆಸರಿನ ಮುಂದೆ ತಿಳಿಸಿರುವ ಅಧಿಕಾರಿಗಳನ್ನು ಸಮವರ್ತಿತ ಪ್ರಭಾರದಲ್ಲಿ ನೇಮಿಸಲಾಗಿದೆ. 
ಕ್ರಮ 
ತರಬೇತಿಗೆ ನಿಯೋಜನೆಗೊಂಡ ಅಧಿಕಾರಿಯವರ ಹೆಸರು ಮತ್ತು ಹುದ್ದೆ 

ಸಮವರ್ತಿತ ಪ್ರಭಾರದಲ್ಲಿ ನೇಮಿಸಿದ ಅಧಿಕಾರಿ 
ಸಂಖ್ಯೆ 

ದಿನಾಂಕ : 15 - 02 - 2016 ರಿಂದ 25 - 03 - 2016 ರವರೆಗೆ 
ಶ್ರೀ ಎಂ . ಜಿ. ಹಿರೇಮರ್, ಭಾ . ಆ. ಸೇ ., 

ಜಿಲ್ಲಾಧಿಕಾರಿಗಳು , ಬಾಗಲಕೋಟೆ ಜಿಲ್ಲೆ 
ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಬಾಗಲಕೋಟೆ ಜಿಲ್ಲಾ ಪಂಚಾಯತ್, 
ಬಾಗಲಕೋಟೆ. 

ದಿನಾಂಕ : 28 - 03 - 2016 ರಿಂದ 06 - 05 - 2016ರವರೆಗೆ 
ಶ್ರೀ ವಿ . ಶಂಕರ್ , ಭಾ . ಆ. ಸೇ ., 

ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ , 
ಜಿಲ್ಲಾಧಿಕಾರಿಗಳು , ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು 

ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. 
ಶ್ರೀಮತಿ ಸುಷಮಾ ಗೋಡಬೋಲೆ, ಭಾ . ಆ.ಸೇ . 

ಜಿಲ್ಲಾಧಿಕಾರಿಗಳು , ಧಾರವಾಡ ಜಿಲ್ಲೆ. 
ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಧಾರವಾಡ ಜಿಲ್ಲಾ ಪಂಚಾಯತ್, ಧಾರವಾಡ 


PR- 644 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ . ದಿನೇಶ್ ಸಂಪತ್‌ರಾಜ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಿಆಸುಇ (ಸೇವೆಗಳು -1). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 101 ಸೆಅಸೆ 2016 , ಬೆಂಗಳೂರು, ದಿನಾಂಕ : 17ನೇ ಫೆಬ್ರವರಿ 2016 . 
ಶ್ರೀ ಎಂ .ಕೆ. ಅಯ್ಯಪ್ಪ, ಭಾ.ಆ.ಸೇ ., ಸಹಕಾರ ಸಂಘಗಳ ನಿಬಂಧಕರು, ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮು 
ಆದೇಶದವರೆಗೆ ಆಯುಕ್ತರು, ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶಕರು, ಬೆಂಗಳೂರು ಹುದ್ದೆಯಲ್ಲಿ ಸಮವರ್ತಿತ ಪ್ರಭಾರದಲ್ಲಿ ನೇಮಿಸಲಾಗಿದೆ. 
PR- 647 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ದಿನೇಶ್ ಸಂಪತ್‌ರಾಜ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಆಸುಇ (ಸೇವೆಗಳು - 1). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 96 ಸೆಅಸೆ 2016, ಬೆಂಗಳೂರು, ದಿನಾಂಕ : 17ನೇ ಫೆಬ್ರವರಿ 2016 , 
ಶ್ರೀ ಟಿ. ಎಂ . ವಿಜಯ ಭಾಸ್ಕರ್, ಭಾ. ಆ.ಸೇ ., ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಶ್ರೀ ಎಸ್.ಕೆ. ಪಟ್ಟನಾಯಕ್, ಭಾ . ಆ. ಸೇ . ಇವರ ಕೇಂದ್ರ ನಿಯೋಜನೆಯಿಂದ ತೆರವಾಗಿರುವ ಅಧ್ಯಕ್ಷರು, 
ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಹುದ್ದೆಯಲ್ಲಿ ಸಮವರ್ತಿತ ಪ್ರಭಾರದಲ್ಲಿ ನೇಮಿಸಲಾಗಿದೆ. 
PR- 648 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ದಿನೇಶ್ ಸಂಪತ್ ರಾಜ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಿಆಸುಇ (ಸೇವೆಗಳು - 1). 


ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಡಿ 89 ಯುಡಿವಿ 2015 , ಬೆಂಗಳೂರು, ದಿನಾಂಕ : 28 - 10 -2015 . 
ಪ್ರೊ | ಟಿ. ಡಿ. ಕೆಂಪರಾಜು, ಪ್ರಾಧ್ಯಾಪಕರು, ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾಲಯ , ಬೆಂಗಳೂರು, 
ಇವರನ್ನು ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ಅಧಿನಿಯಮ , 2000, ಪ್ರಕರಣ 17ರನ್ವಯ , ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 


V 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೧ , ೨೦೧೬ 

೨೨೩ 
ಆದೇಶದವರೆಗೆ ಪ್ರೊ | ಪಿ. ಸುಬ್ರಮಣ್ಯ ಯಡಪಡಿತ್ತಾಯ , ಕುಲಸಚಿವರು ( ಆಡಳಿತ), ಮಂಗಳೂರು ವಿಶ್ವವಿದ್ಯಾಲಯ, ಮಂಗಳೂರು, ಇವರ ಸ್ಥಳಕ್ಕೆ 
ನೇಮಿಸಲಾಗಿದೆ. 

ಪ್ರೊ || ಪಿ. ಸುಬ್ರಮಣ್ಯ ಯಡಪಡಿತ್ತಾಯ, ಕುಲಸಚಿವರು ( ಆಡಳಿತ), ಮಂಗಳೂರು ವಿಶ್ವವಿದ್ಯಾಲಯ, ಮಂಗಳೂರು, ಇವರ ಸೇವೆಯನ್ನು ಈ 
ಕೂಡಲೇ ಜಾರಿಗೆ ಬರುವಂತೆ ಈ ಹಿಂದೆ ಕಾರ್ಯನಿರ್ವಹಿಸುತ್ತಿದ್ದ ಪ್ರಾಧ್ಯಾಪಕರು, ವಾಣಿಜ್ಯ ವಿಭಾಗ, ಮಂಗಳೂರು ವಿಶ್ವವಿದ್ಯಾಲಯ , ಮಂಗಳೂರು, ಇಲ್ಲಿಗೆ 
ಹಿಂತಿರುಗಿಸಲಾಗಿದೆ. 
PR-652 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ.ಎಲ್ . ಸುಬ್ರಮಣ್ಯ | 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಉನ್ನತ ಶಿಕ್ಷಣ ಇಲಾಖೆ ( ವಿಶ್ವವಿದ್ಯಾಲಯಗಳು-2). 
ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಡಿ 108 ಯುಡಿವಿ 2015 , ಬೆಂಗಳೂರು, ದಿನಾಂಕ : 2ನೇ ಡಿಸೆಂಬರ್ , 2015 . 
ಡಾ | ಎ . ಎಂ . ಖಾನ್ , ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಎಲೆಕ್ಟ್ರಾನಿಕ್ಸ್ ವಿಭಾಗ , ಮಂಗಳೂರು ವಿಶ್ವವಿದ್ಯಾಲಯ , ಮಂಗಳೂರು, ಇವರನ್ನು 
ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ಅಧಿನಿಯಮ 2000ರ ಪ್ರಕರಣ 18 (1)ರನ್ವಯ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಡಾ|| ಬಿ . ನಾರಾಯಣ, ಕುಲಸಚಿವರು ( ಮೌಲ್ಯಮಾಪನ), ಮಂಗಳೂರು ವಿಶ್ವವಿದ್ಯಾಲಯ , ಮಂಗಳೂರು, ಇವರ ಸ್ಥಳದಲ್ಲಿ ನೇಮಕ ಮಾಡಲಾಗಿದೆ. 

- ಡಾ|| ಬಿ . ನಾರಾಯಣ, ಕುಲಸಚಿವರು ( ಮೌಲ್ಯಮಾಪನ), ಮಂಗಳೂರು ವಿಶ್ವವಿದ್ಯಾಲಯ , ಮಂಗಳೂರು, ಇವರನ್ನು ಈ ಹಿಂದೆ 
ಕಾರ್ಯನಿರ್ವಹಿಸುತ್ತಿದ್ದ ಪ್ರಾಧ್ಯಾಪಕರು ರಸಾಯನಶಾಸ್ತ್ರ ವಿಭಾಗ, ಮಂಗಳೂರು ವಿಶ್ವವಿದ್ಯಾಲಯ , ಮಂಗಳೂರು ಈ ಹುದ್ದೆಗೆ ಹಿಂತಿರುಗಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ.ಎಲ್ . ಸುಬ್ರಮಣ್ಯ | 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಉನ್ನತ ಶಿಕ್ಷಣ ಇಲಾಖೆ ( ವಿಶ್ವವಿದ್ಯಾಲಯಗಳು - 2). 


PR- 653 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 4 ಸೇಆನ್ಯಾ 2016 , ಬೆಂಗಳೂರು, ದಿನಾಂಕ : 01 - 03 - 2016, 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ : ಜಿಒಬಿ(1)1/2016, ದಿನಾಂಕ : 22 - 02 - 2016 ರನ್ವಯ 2ನೇ ಹೆಚ್ಚುವರಿ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಧೀಶರು, ರಾಯಚೂರು ಹುದ್ದೆಗೆ ವರ್ಗಾವಣೆಗೊಂಡಿರುವ ಶ್ರೀ ಎಂ . ಮಹದೇವಯ್ಯ , ಜಿಲ್ಲಾ ನ್ಯಾಯಾಧೀಶರು, ಪ್ರಸ್ತುತ ನಿಬಂಧಕರು , 
ಕರ್ನಾಟಕ ಆಡಳಿತ ನ್ಯಾಯಮಂಡಳಿ, ಬೆಂಗಳೂರು, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ ಸೇವೆಯಿಂದ 
ಬಿಡುಗಡೆ ಮಾಡಲಾಗಿದೆ. 

ಮುಂದುವರೆದು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ : ಜಿಒಬಿ(1)1 /2016 , ದಿನಾಂಕ : 22 - 02 - 2016ರನ್ವಯ 
ಶ್ರೀ ನಾರಾಯಣ, 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ರಾಯಚೂರು ಇವರ ಸೇವೆಯನ್ನು ಸರ್ಕಾರದ ವಶಕ್ಕೆ ನೀಡಿರುವ ಮೇರೆಗೆ 
ಸದರಿಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ನಿಬಂಧಕರು, ಕರ್ನಾಟಕ ಆಡಳಿತ ನ್ಯಾಯಮಂಡಳಿ, ಬೆಂಗಳೂರು ಹುದ್ದೆಗೆ - ಶ್ರೀ ಎಂ . ಮಹದೇವಯ್ಯ , 
ಜಿಲ್ಲಾ ನ್ಯಾಯಾಧೀಶರು, ಇವರ ವರ್ಗಾವಣೆಯಿಂದ ತೆರವಾಗಿರುವ ಸ್ಥಾನದಲ್ಲಿ ನೇಮಿಸಿ ಮರುಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 
PR-654 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
SC- 50 

ಉಮಾ ಕೆ. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸುಇ (ಸೇವಾ ನಿಯಮಗಳು - 2 ). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 148 ಸಅಸೇ 2015 , ಬೆಂಗಳೂರು, ದಿನಾಂಕ : 10 - 02 - 2016 . 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಶಾಖಾಧಿಕಾರಿ ವೃಂದದ ಅಧಿಕಾರಿಗಳಿಗೆ ವೇತನ ಶ್ರೇಣಿ ರೂ . 28100 - 700 
28800 - 800 - 33600 - 900 -39000 -1050 - 45300 - 1200 - 50100ರ ಸರ್ಕಾರದ ಅಧೀನ ಕಾರ್ಯ ದರ್ಶಿ ವೃಂದಕ್ಕೆ ಸ್ಥಾನಾಪನ್ನ ಬಡ್ತಿ ನೀಡಿ, ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


೨೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೧ , ೨೦೧೬ 


ಭಾಗ ೨ 


ಕ್ರಮ 


ಶಾಖಾಧಿಕಾರಿಯವರ ಹೆಸರು ಮತ್ತು ಕರ್ತವ್ಯ 

ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ : ಇಲಾಖೆ 
ಸಂಖ್ಯೆ 

ನಿರ್ವಹಿಸುತ್ತಿರುವ ಇಲಾಖೆ 
ಶ್ರೀಮತಿ ಲೀಲಾವತಿ ಕೆ.ಎಸ್. 

ಉಪನಿರ್ದೇಶಕರು, ಕರ್ನಾಟಕ ಸರ್ಕಾರ ಸಚಿವಾಲಯ, ತರಬೇತಿ ಸಂಸ್ಥೆ- 
ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ, 

ಶ್ರೀಮತಿ ಸಿ. ಶೀಲಾ ಇವರ ವಯೋನಿವೃತ್ತಿಯಿಂದ ತೆರವಾಗಿರುವ ಹುದ್ದೆಗೆ, 
( ಐ .ಎಫ್. ಎ .- ಅಭಿಪ್ರಾಯ ) 

ನಿಯೋಜನೆ ಮೇಲೆ ನೇಮಿಸಿದೆ. 
ಶ್ರೀ ರಮೇಶ್ ವಿ. 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಕೃಷಿ ಇಲಾಖೆ 
ಯೋಜನಾ ಇಲಾಖೆ, ( ಎಸ್ - 4) 

ಶ್ರೀ ಎಸ್ .ಆರ್. ಬಸವರಾಜಯ್ಯ ಇವರ ವರ್ಗಾವಣೆಯಿಂದ ತೆರವಾಗಿರುವ 

ಹುದ್ದೆಗೆ 
| ಶ್ರೀ ರಂಗನಗೌಡ ಎಸ್. ಆರ್. 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, | ರಾಜ್ ಇಲಾಖೆ (ಸೇವೆಗಳು - ಬಿ) ಶ್ರೀ ವಿ. ಹನುಮಂತಯ್ಯ ಇವರ 

ಬಡ್ತಿಯಿಂದ ತೆರವಾಗಿರುವ ಹುದ್ದೆಗೆ. 
ಈ ಮುಂಬಡ್ತಿಯು ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದ್ರಾಬಾದ್ -ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ 2013ರ 
ಕಂಡಿಕೆ - 13 ( ಎ) ಗೆ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ಅರ್ಜಿ ಸಂಖ್ಯೆ 4368 - 72 /2014ರಲ್ಲಿ ತಡೆಯಾಜ್ಞೆಯನ್ನು ನೀಡಿರುವುದರಿಂದ ಮಾನ್ಯ 
ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಅಂತಿಮ ಆದೇಶ ಹಾಗೂ ಇತರೆ ನ್ಯಾಯಾಲಯಗಳ ಅಂತಿಮ ಆದೇಶಕ್ಕನುಗುಣವಾಗಿ ಪರಿಶೀಲನೆ ಮತ್ತು ಮರು 
ಹೊಂದಾಣಿಕೆ ಮಾಡುವ ಷರತ್ತಿಗೊಳಪಟ್ಟಿರುತ್ತದೆ . 

ಭಾಗ - 1 
ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಸರ್ಕಾರದ ಅಧೀನ ಕಾರ್ಯದರ್ಶಿ ವೃಂದದ ಈ ಕೆಳಕಂಡ ಅಧಿಕಾರಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಕ್ರಮ 
ಅಧಿಕಾರಿಯ ಹೆಸರು 

ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ : ಇಲಾಖೆ 
ಸಂಖ್ಯೆ 
1. | ಶ್ರೀ ಕೆ. ಎಂ . ಶಾಂತಕುಮಾರ್, ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ (ಕಾನೂನುಕೋಶ) - ಶ್ರೀಮತಿ ಹೆಚ್. ಎಸ್. 
ಸರ್ಕಾರದ ಅಧೀನ ಕಾರ್ಯದರ್ಶಿ , | ಭಾಗ್ಯಲಕ್ಷ್ಮೀ ಇವರ ವರ್ಗಾವಣೆ ಆದೇಶವನ್ನು ರದ್ದುಪ 

ಭಾಗ್ಯಲಕ್ಷ್ಮೀ ಇವರ ವರ್ಗಾವಣೆ ಆದೇಶವನ್ನು ರದ್ದುಪಡಿಸುವುದರಿಂದ ತೆರವಾಗಲಿರುವ ಹುದ್ದೆಗೆ. 
ಶ್ರೀಮತಿ ಎ .ಎನ್. ರಾಧಾಮಣಿ, ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಾರ್ಮಿಕ ಇಲಾಖೆ - ಖಾಲಿ ಹುದ್ದೆಗೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶ್ರೀಮತಿ ಮಾಲಾ ಫರ್ನಾಂಡಿಸ್ , ಸರ್ಕಾರದ ಅಧೀನ ಕಾರ್ಯದರ್ಶಿ , ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕಾನೂನುಕೋಶ) ಶ್ರೀ ಟಿ.ಎಸ್. ಚಂದ್ರಶೇಖರ ಇವರ ಬಡ್ತಿಯಿಂದ ತೆರವಾಗಿರುವ ಹುದ್ದೆಗೆ 
ಶ್ರೀಮತಿ ವಿಜಯಲಕ್ಷ್ಮೀ ಈ ಸರ್ಕಾರದ ಅಧೀನ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ -ಶ್ರೀಮತಿ ತಾರಾ ಇವರ ಬಡ್ಡಿಯಿಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ತೆರವಾಗಿರುವ ಹುದ್ದೆಗೆ 

ಭಾಗ - 2 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 148 ಸಅಸೇ 2015 , ದಿನಾಂಕ : 20 - 01 - 2016ರನ್ವಯ ಶ್ರೀಮತಿ ಹೆಚ್ .ಎಸ್. ಭಾಗ್ಯಲಕ್ಷ್ಮಿ , ಸರ್ಕಾರದ ಅಧೀನ 
ಕಾರ್ಯದರ್ಶಿ , ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಇವರನ್ನು ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ (ಕಾನೂನು ಕೋಶ) 
ಹುದ್ದೆಗೆ ವರ್ಗಾಯಿಸಿ ನೇಮಿಸಿರುವುದನ್ನು ರದ್ದುಪಡಿಸಿ, ಇವರ ಸೇವೆಯನ್ನು ಸರ್ಕಾರದ ಅಧೀನ ಕಾರ್ಯದರ್ಶಿ , ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ 
ಇಲಾಖೆಯಲ್ಲಿಯೇ ಮುಂದುವರಿಸಿ ಆದೇಶಿಸಿದೆ. 

ಭಾಗ - 3 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 148 ಸಅಸೇ 2015 , ದಿನಾಂಕ : 29 -10 - 2015ರನ್ವಯ ಶ್ರೀ ಭೀಮಾಶಂಕರ ರಾಸೂರ, ಸರ್ಕಾರದ ಅಧೀನ 
ಕಾರ್ಯದರ್ಶಿ , ಸಿಆಸುಇ ( ರಾಜಕೀಯ) ಇವರನ್ನು ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಾನೂನು ಇಲಾಖೆಯಲ್ಲಿ ಖಾಲಿ ಹುದ್ದೆಗೆ ವರ್ಗಾಯಿಸಿ 
ನೇಮಿಸಿರುವುದನ್ನು ಮಾರ್ಪಡಿಸಿ, ಇವರನ್ನು ಸರ್ಕಾರದ ಅಧೀನ ಕಾರ್ಯದರ್ಶಿ , ಆಹಾರ ನಾಗರೀಕ ಸರಬರಾಜು & ಗ್ರಾಹಕರ ವ್ಯವಹಾರಗಳ ಇಲಾಖೆ 
ಶ್ರೀ ಎಂ .ಆರ್. ಪ್ರಹ್ಲಾದ್ ಇವರ ಬಡ್ತಿಯಿಂದ ತೆರವಾಗಿರುವ ಹುದ್ದೆಗೆ ವರ್ಗಾಯಿಸಿ ಆದೇಶಿಸಿದೆ. 

ಭಾಗ - 4 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 148 ಸಅಸೇ 2015 , ದಿನಾಂಕ : 20 - 01 - 2016ರನ್ವಯ ಶ್ರೀ ರಾಬಿನ್ ವನರಾಜ್ , ಶಾಖಾಧಿಕಾರಿ ಇವರಿಗೆ 
ಅಧೀನ ಕಾರ್ಯದರ್ಶಿ , ವೃಂದಕ್ಕೆ ಬಡ್ತಿ ನೀಡಿ ಅಧೀನ ಕಾರ್ಯದರ್ಶಿ , ಮಾನ್ಯ ರಾಜ್ಯಪಾಲರ ಸಚಿವಾಲಯ -ಶ್ರೀಮತಿ ಆರ್ . ಕಲ್ಪನ ಇವರ ಬಡ್ತಿಯಿಂದ 
ತೆರವಾಗಿರುವ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿರುವುದನ್ನು ಮಾರ್ಪಡಿಸಿ, ಇವರನ್ನು ಸರ್ಕಾರದ ಅಧೀನ ಕಾರ್ಯದರ್ಶಿ , ಮೂಲ ಸೌಲಭ್ಯ ಅಭಿವೃದ್ಧಿ 
ಇಲಾಖೆಯಲ್ಲಿನ ಖಾಲಿ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 
PR -655 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಚಂದ್ರಹಾಸ ಗಂ ತಾಳ್ಕರ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಆಸುಇ (ಸೇವೆಗಳು - 6 ) . 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೧ , ೨೦೧೬ 

೨೨೫ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 120 ಸೇಮುಇ 2015 , ಬೆಂಗಳೂರು, ದಿನಾಂಕ : 26 - 02 - 2016. 
ಕೆ. ಸಿ.ಎಸ್. ನಿಯಮ 32 ರಡಿ ಮುಖ್ಯ ಇಂಜಿನಿಯರ್ ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಗೆ ನಮೂದಿಸಿರುವ 
ಅಧಿಕಾರಿಗಳು 2016ನೇ ವರ್ಷದಲ್ಲಿ 60 ವರ್ಷಗಳ ವಯೋಮಿತಿಯನ್ನು ತಲುಪುವುದರಿಂದ ಅವರ ಹೆಸರಿನ ಮುಂದೆ ಸೂಚಿಸಿರುವ ದಿನಾಂಕಗಳ 
ಅಪರಾಹ್ನದಂದು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 
ಅಧಿಕಾರಿಯ ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 

ನಿವೃತ್ತಿ ದಿನಾಂಕ 
ಜನ್ಮ ದಿನಾಂಕ 


ಕ್ರಮ 


ಸಂಖ್ಯೆ 


ಪ್ರೇಮಾವತಿ ಐ. ಎಂ . 
ಮುಖ್ಯ ಇಂಜಿನಿಯರ್, ಯೋಜನೆ ಮತ್ತು ರಸ್ತೆಗಳ ಆಸ್ತಿ ನಿರ್ವಹಣಾ ಕೋಶ, 

02 - 02 - 1956 

29 - 02 - 2016 
ಕೆ.ಆರ್. ವೃತ್ತ, ಬೆಂಗಳೂರು 
ರವೀಂದ್ರ ಎಲ್. ಕಲ್ಯಾಣಿ 
ಅಧೀಕ್ಷಕ ಇಂಜಿನಿಯರ್, ಕಾಡಾ, ಮಲಪ್ರಭಾ ಮತ್ತು ಘಟಪ್ರಭಾ ಯೋಜನೆಗಳು, 09 - 03 - 1956 31 - 03 - 2016 
ಬೆಳಗಾವಿ 
ಜುಮ್ಮಾಳ್ ಬಿ. ವೈ . 
ಆಡಳಿತಾಧಿಕಾರಿ, ಕಾಡಾ, ತುಂಗಭದ್ರಾ ಯೋಜನಾ ವಲಯ , ಮುನಿರಾಬಾದ್, 

12 - 03 - 1956 

31 - 03 - 2016 
ಕೊಪ್ಪಳ ಜಿಲ್ಲೆ | 
ಮಹೇಶ್ ಎಂ . ಹಿರೇಮಠ, 
ಮುಖ್ಯ ಇಂಜಿನಿಯರ್, ಜಲಸಂಪನ್ಮೂಲ ಅಭಿವೃದ್ಧಿ ಸಂಸ್ಥೆ , ಆನಂದರಾವ್ ವೃತ್ತ, | 03 - 04 - 1956 30 - 04 - 2016 
ಬೆಂಗಳೂರು 
ಪಾಟೀಲ್ ಎ . ಎಸ್. 

24 - 06 - 1956 30 - 06 - 2016 
ಮುಖ್ಯ ಇಂಜಿನಿಯರ್, ತುಂಗಾ ಮೇಲ್ದಂಡೆ ಯೋಜನಾ ವಲಯ , ಶಿವಮೊಗ್ಗ. 
ಚಂದ್ರಮೌಳಿ ನಾಯಕ್ ಜಿ. 

25 - 08 - 1956 31 - 08 - 2016 
ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ ( ಉತ್ತರ), ಧಾರವಾಡ 
ಅನಂತರಾಮು ಸಿ . 
ಮುಖ್ಯ ಇಂಜಿನಿಯರ್‌, ಆಲಮಟ್ಟಿ ಯೋಜನಾ ವಲಯ , ಕೆ. ಬಿ. ಜೆ.ಎನ್.ಎಲ್. | 25 - 08 - 1956 

31 - 08 - 2016 
ಆಲಮಟ್ಟಿ, ಬಾಗಲಕೋಟೆ. 

ಮೇಲ್ಕಂಡ ಅಧಿಕಾರಿಗಳು ನಿವೃತ್ತಿ ಸೌಲಭ್ಯಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಪ್ರಪತ್ರಗಳನ್ನು ನಿಗದಿತ ನಮೂನೆಗಳಲ್ಲಿ ಭರ್ತಿ ಮಾಡಿ ಸಂಬಂಧಪಟ್ಟ 
ಆಡಳಿತಾತ್ಮಕ ಇಲಾಖೆಗಳ ಮೂಲಕ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಸಲ್ಲಿಸತಕ್ಕದ್ದು. 
PR- 656 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಶ್ರ. ದೇ . ಸುನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸು ಇಲಾಖೆ (ಸೇವೆಗಳು - 3). 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಪಸಂಮೀ 07 ಮೀಸೇ 2016 , ಬೆಂಗಳೂರು, ದಿನಾಂಕ : 01 - 03 - 2016. 
ಮೀನುಗಾರಿಕೆ ಇಲಾಖೆಯ ಕೆಳಕಂಡ ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರುಗಳನ್ನು ವೇತನ ಶ್ರೇಣಿ ರೂ . 36300 - 900 - 39000 
1050 - 45300 -1200 -52500 - 1350 - 53850 ರಲ್ಲಿ ಮೀನುಗಾರಿಕೆ ಉಪ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿಯನ್ನು ನೀಡಿ ಅವರುಗಳ ಹೆಸರುಗಳ 
ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೂ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿದೆ 

ಅಧಿಕಾರಿಯ ಹೆಸರು, ಪದನಾಮ ಮತ್ತು ಪ್ರಸ್ತುತ ಕೆಲಸ 
ಸಂಖ್ಯೆ 

ಸ್ಥಾನಪನ್ನ ಬಡ್ತಿ ನೀಡಿ ನೇಮಿಸಿದ ಹುದ್ದೆ ಮತ್ತು ಸ್ಥಳ 
ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ ಡಿ. ಕುಬೇಂದ್ರನಾಯ್ 

ಮೀನುಗಾರಿಕೆ ಉಪ ನಿರ್ದೇಶಕರು , 
ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ದಾವಣಗೆರೆ ಮಂಗಳೂರು- ಖಾಲಿ ಹುದ್ದೆಗೆ 


ಕ್ರಮ 


೨೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೧ , ೨೦೧೬ 


ಭಾಗ ೨ 


ಶ್ರೀ ದಿನೇಶ್ ಕುಮಾರ್ ಕಣ್ಣೀರ್, 
ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ಬಳ್ಳಾರಿ 


ಮೀನುಗಾರಿಕೆ ಉಪ ನಿರ್ದೇಶಕರು ( ಕರಾವಳಿ) , ಮೀನುಗಾರಿಕೆ 
ನಿರ್ದೇಶನಾಲಯ , ಬೆಂಗಳೂರು- ಖಾಲಿ ಹುದ್ದೆಗೆ 


PR- 678 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ರಶ್ಮಿ ಶಿವಶಂಕರ ಪೋಳ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, (ಮೀನುಗಾರಿಕೆ ). 


ಸಾರಿಗೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಾರಿಇ 18 ಸಾಇಸೇ 2016 , ಬೆಂಗಳೂರು, ದಿನಾಂಕ : 05 - 03 - 2016 . 
ಸಾರಿಗೆ ಇಲಾಖೆಯ ಈ ಕೆಳಕಂಡ ಉಪ ಸಾರಿಗೆ ಆಯುಕ್ತರು ಮತ್ತು ಹಿರಿಯ ಪ್ರಾದೇಶಿಕ ಸಾರಿಗೆ ಆಯುಕ್ತರುಗಳಿಗೆ ರೂ . 40050 -1050 
45300 -1200 - 52500 -1350 -56550 ರ ವೇತನ ಶ್ರೇಣಿಯ ಜಂಟಿ ಸಾರಿಗೆ ಆಯುಕ್ತರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


ಕ್ರಮ 


ಅಧಿಕಾರಿಯ ಹೆಸರು, ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 


ಬಡ್ತಿ ನೀಡಿ ಸ್ಥಳನಿಯುಕ್ತಿಗೊಳಿಸಲಾದ ಹುದ್ದೆ 


ಸಂಖ್ಯೆ 


ಶ್ರೀ ಜೆ. ಜ್ಞಾನೇಂದ್ರಕುಮಾರ್, 

ಜಂಟಿ ಸಾರಿಗೆ ಆಯುಕ್ತರು, 
ಉಪ ಸಾರಿಗೆ ಆಯುಕ್ತರು ಮತ್ತು ಹಿರಿಯ ಪ್ರಾದೇಶಿಕ ಸಾರಿಗೆ | ಪರಿಸರ ಮತ್ತು ಇ - ಆಡಳಿತ ( ಶ್ರೀ ಮಾರುತಿ ಸಂಬ್ರಾಣಿ ಇವರ 
ಅಧಿಕಾರಿ , ಬೆಂಗಳೂರು (ಕೇಂದ್ರ) 

ಮುಂಬಡಿಯಿಂದ ತೆರವಾದ ಹುದ್ದೆ) 
ಶ್ರೀ ಜೆ. ಪುರುಷೋತ್ತಮ 

ಜಂಟಿ ಸಾರಿಗೆ ಆಯುಕ್ತರು, 
ಉಪ ಸಾರಿಗೆ ಆಯುಕ್ತರು ಮತ್ತು ಹಿರಿಯ ಪ್ರಾದೇಶಿಕ ಸಾರಿಗೆ | ಕಲಬುರಗಿ ವಿಭಾಗ, ಕಲಬುರಗಿ ( ಸರ್ಕಾರದ ಆದೇಶ ಸಂಖ್ಯೆ : 
ಅಧಿಕಾರಿ , ಧಾರವಾಡ 

ಸಾರಿಇ 292 ಸಾಇಸೇ 2013, ದಿನಾಂಕ : 31- 12 -2013 ರಲ್ಲಿ 

ಉನ್ನತೀಕರಿಸಲಾದ ಹುದ್ದೆ) 
ಶ್ರೀ ಸಿ. ಮಲ್ಲಿಕಾರ್ಜುನ, 

ವ್ಯವಸ್ಥಾಪಕ ನಿರ್ದೇಶಕರು , 
ಉಪ ಸಾರಿಗೆ ಆಯುಕ್ತರು ಮತ್ತು ಹಿರಿಯ ಪ್ರಾದೇಶಿಕ ಸಾರಿಗೆ ಡಿ . ದೇವರಾಜ ಅರಸ್ ಟ್ರಕ್ ಟರ್ಮಿನಲ್ಸ್ ಲಿಮಿಟೆಡ್, ಬೆಂಗಳೂರು 
ಅಧಿಕಾರಿ, ಬೆಂಗಳೂರು (ಪೂರ್ವ) 

(ಶ್ರೀ ಎಲ್. ಹೇಮಂತಕುಮಾರ್ ಇವರ ಮುಂಬಡ್ತಿಯಿಂದ ತೆರವಾದ 
ಹುದ್ದೆ ) 


PR- 679 


SC-100 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಬೀರೇಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಾರಿಗೆ ಇಲಾಖೆ. 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕವಿಸಸ/ ಆ - 1/ 23/ ಜಂ . ಕಾ . ಕಾ . ಕಾ . ಭಾ / 2016, ಬೆಂಗಳೂರು, ದಿನಾಂಕ : 01 - 03 - 2016 . 
ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಕಾರ್ಯದರ್ಶಿ ಹುದ್ದೆಯ ಕಾರ್ಯಭಾರವನ್ನು ಶ್ರೀ ಎಸ್. ಮೂರ್ತಿ, 

ಜಂಟಿ ಕಾರ್ಯದರ್ಶಿ , ಇವರಿಗೆ ವಹಿಸುವ ಬಗ್ಗೆ. 
ಉಲ್ಲೇಖ : ಮಾನ್ಯ ಸಭಾಧ್ಯಕ್ಷರವರ ಟಿಪ್ಪಣಿ ಸಂಖ್ಯೆ : ಕವಿಸಸ/ ಸಕ /3301/2016 , ದಿನಾಂಕ : 29 - 02 - 2016. 

ಕರ್ನಾಟಕ ವಿಧಾನಸಭೆ ಸಚಿವಾಲಯದಲ್ಲಿ ಅಪರ ಕಾರ್ಯದರ್ಶಿ (ಕಾರ್ಯದರ್ಶಿ ಕಾರ್ಯಭಾರ) ಯಾಗಿ ಕಾರ್ಯನಿರ್ವಹಿಸುತ್ತಿದ್ದ 
ಶ್ರೀ ಎಸ್. ವೈ , ಕುಳಗೇರಿ, ಇವರು ದಿನಾಂಕ : 29 - 02 - 2016 ರಂದು ಸೇವೆಯಿಂದ ವಯೋನಿವೃತ್ತಿ ಹೊಂದಿರುವುದರಿಂದ, ದಿನಾಂಕ : 01 - 03 - 2016ರ 
ಪೂರ್ವಾಹ್ನದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ತಾತ್ಕಾಲಿಕವಾಗಿ ಕಾರ್ಯದರ್ಶಿ ಹುದ್ದೆಯ ಕಾರ್ಯಭಾರವನ್ನು ನಿರ್ವಹಿಸಲು ಈ 
ಸಚಿವಾಲಯದಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎಸ್. ಮೂರ್ತಿ, ಇವರಿಗೆ ವಹಿಸಲಾಗಿದೆ. 
PR- 680 

ಸಭಾಧ್ಯಕ್ಷರ ಆದೇಶಾನುಸಾರ 
SC -50 

ಹೆಚ್.ಎಸ್. ಕಸ್ತೂರಿ 
ಅಧೀನ ಕಾರ್ಯದರ್ಶಿ , 
ಕರ್ನಾಟಕ ವಿಧಾನಸಭೆ ಇಲಾಖೆ. 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೧ , ೨೦೧೬ 

೨೨೭ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 29 ಸೇಉನ್ಯಾ 2016 , ಬೆಂಗಳೂರು, ದಿನಾಂಕ : 04 - 03 -2016 . 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರ ಹಾಗೂ ಅಧಿಸೂಚನೆ ಸಂಖ್ಯೆ : ಜಿಒಬಿ(1) /2016, ದಿನಾಂಕ : 22 - 02 - 2016ರಲ್ಲಿ ಆದೇಶಿಸಿರುವಂತೆ 
ಶ್ರೀ ಎಂ . ಮಹದೇವಯ್ಯ , ಜಿಲ್ಲಾ ನ್ಯಾಯಾಧೀಶರು, ಅನ್ಯ ಕಾರ್ಯದ ನಿಮಿತ್ತ, ರಿಜಿಸ್ಟ್ರಾರ್, ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿ, ಬೆಂಗಳೂರು, ಇವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 1ನೇ ಅಡಿಷನಲ್ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು , ರಾಯಚೂರು, ಈ 
ಹುದ್ದೆಯಲ್ಲಿ ವರ್ಗಾಯಿಸಿ ನೇಮಕ ಮಾಡಲಾಗಿದೆ . 
PR- 681 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಶ್ರ. ದೇ . ಸುನಂದ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -3). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 148 ಸಅಸೇ 2015 ( ಭಾ - 1), ಬೆಂಗಳೂರು, ದಿನಾಂಕ : 01 - 03 - 2016. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 148 ಸಅಸೇ 2015 , ದಿನಾಂಕ : 29 - 10 - 2015ರನ್ವಯ ಶ್ರೀಮತಿ ಆರ್. ವಸಂತ, ಶಾಖಾಧಿಕಾರಿ, 
ಆರ್ಥಿಕ ಇಲಾಖೆ ( ಸಾಂಸ್ಥಿಕ ಹಣಕಾಸು) ಇವರಿಗೆ ಅಧೀನ ಕಾರ್ಯದರ್ಶಿ ವೃಂದಕ್ಕೆ ಬಡ್ತಿ ನೀಡಿ ಅಧೀನ ಕಾರ್ಯದರ್ಶಿ , ಸಿಆಸುಇ ( ಆಡಳಿತ ಸುಧಾರಣೆ) 
ಶ್ರೀಮತಿ ಸಿ. ಎ . ಗಾಯತ್ರಿ ಇವರ ವರ್ಗಾವಣೆಯಿಂದ ತೆರವಾಗಿರುವ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿರುವುದನ್ನು ಮಾರ್ಪಡಿಸಿ, ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಇವರನ್ನು ಸರ್ಕಾರದ ಅಧೀನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ ( ಆರ್ಥಿಕ ಆಯೋಗಕೋಶ) -ಶ್ರೀಮತಿ ಕೆ. ಗಜಲಕ್ಷ್ಮಿ , 
ಅಧೀನ ಕಾರ್ಯದರ್ಶಿ ಇವರ ವಯೋನಿವೃತ್ತಿಯಿಂದ ತೆರವಾಗಿರುವ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 
PR- 682 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಚಂದ್ರಹಾಸ ಗಂ . ತಾಳ್ಕರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 6). 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 403 ಪಿಪಿಇ 2015, ಬೆಂಗಳೂರು, ದಿನಾಂಕ : 29 - 02 -2016, 
ಶ್ರೀ ಟಿ.ಎಸ್. ಜಿತೂರಿ, ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಉಡುಪಿ ಇವರಿಗೆ ರೂ . 40050 - 56550 (ಗ್ರೂಪ್- ಎ 
ಶ್ರೇಣಿ) ವೇತನ ಶ್ರೇಣಿಯಲ್ಲಿ ಅಭಿಯೋಗ ಉಪ ನಿರ್ದೇಶಕರ ಹುದ್ದೆಗೆ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಬಡ್ಡಿ 
ನೀಡಿ, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ಕಛೇರಿಯಲ್ಲಿ ಶ್ರೀ ವಿ. ಆರ್‌. ಹೊಸೂರ ಇವರ ಪದೋನ್ನತಿಯಿಂದ ತೆರವಾದ 
ಅಭಿಯೋಗ ಉಪ ನಿರ್ದೇಶಕರ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೆಂದ್ರಪ್ಪ ಕಟ್ಟಿಮನಿ | 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು - ಬಿ). 


PR- 683 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 397 ಪಿಪಿಇ 2015 , ಬೆಂಗಳೂರು, ದಿನಾಂಕ : 23 - 02 - 2016 . 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು/ಕಾನೂನು ಅಧಿಕಾರಿ (ಕಿರಿಯ) ಗಳಿಗೆ 
ಸರ್ಕಾರಿ ಅಭಿಯೋಜಕರು /ಕಾನೂನು ಅಧಿಕಾರಿ ( ಹಿರಿಯ ) ಹುದ್ದೆಗೆ ರೂ . 36300 - 53850ರ (ಗ್ರೂಪ್- ಎ ಶ್ರೇಣಿ) ವೇತನ ಶ್ರೇಣಿಯಲ್ಲಿ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ಈ ಕೆಳಕಂಡ ತಃಖ್ಯ ಅಂಕಣ (3) ರಲ್ಲಿ ನಮೂದಿಸಿರುವ ಸ್ಥಳಕ್ಕೆ 
ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಕ್ರಮ ಅಧಿಕಾರಿಯ ಹೆಸರು, ಹುದ್ದೆ ಮತ್ತು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 

ಸ್ಥಳ ನಿಯುಕ್ತಿಗೊಳಿಸಿರುವ ಹುದ್ದೆ ಮತ್ತು ಸ್ಥಳ 
ಸಂಖ್ಯೆ 

ಶ್ರೀ /ಶ್ರೀಮತಿ 
ಆರ್‌. ಎ . ಬಾರಾವಲಿ , 

ಸರ್ಕಾರಿ ಅಭಿಯೋಜಕರು, 10ನೇ ಅಪರ ಜಿಲ್ಲಾ ಮತ್ತು 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ. ಜೆ. ಎಂ . ನ್ಯಾಯಾಲಯ , | ಸತ್ರ ನ್ಯಾಯಾಲಯ , ಬೆಳಗಾವಿ 
ಬಾಗಲಕೋಟೆ 


೨೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೧ , ೨೦೧೬ 


ಭಾಗ ೨ 


ಶರಣಗೌಡ ವಿ . ಪಾಟೀಲ್, 

ಸರ್ಕಾರಿ ಅಭಿಯೋಜಕರು, 63ನೇ ಅಪರ ಸಿಟಿ ಸಿವಿಲ್ 
ಕಾನೂನು ಅಧಿಕಾರಿ (ಕಿರಿಯ ) , ಕಾನೂನು ಅಧಿಕಾರಿ ( ಹಿರಿಯ) ಕಛೇರಿ, | ಮತ್ತು ಸತ್ರ ನ್ಯಾಯಾಲಯ , ಬೆಂಗಳೂರು ನಗರ 
ಮೈಸೂರು 
ಕೃಷ್ಣ ಜಿ . ದೇಶಭಂಡಾರಿ , 

ಸರ್ಕಾರಿ ಅಭಿಯೋಜಕರು, 3ನೇ ಅಪರ ಜಿಲ್ಲಾ ಮತ್ತು 
ಕಾನೂನು ಅಧಿಕಾರಿ ( ಕಿರಿಯ), ಎಸ್. ಪಿ . ಕಛೇರಿ, ಹಾಸನ 

ಸತ್ರ ನ್ಯಾಯಾಲಯ, ಹಾಸನ 
ಬಿ. ನಾಗಸುಂದರಮ್ಮ 

ಸರ್ಕಾರಿ ಅಭಿಯೋಜಕರು, 4ನೇ ಅಪರ ಜಿಲ್ಲಾ ಮತ್ತು 
ಕಾನೂನು ಅಧಿಕಾರಿ ( ಕಿರಿಯ ) , ಎಸ್ . ಪಿ. ಕಛೇರಿ, ಚಿಕ್ಕಮಗಳೂರು 

ಸತ್ರ ನ್ಯಾಯಾಲಯ, ಹಾಸನ (ಪೀಠಾಸೀನ 

ಚನ್ನರಾಯಪಟ್ಟಣ) 
ಸವಿತಾ ಎಂ . ಶಿಗ್ಲಿ, 

ಸರ್ಕಾರಿ ಅಭಿಯೋಜಕರು, 4ನೇ ಅಪರ ಜಿಲ್ಲಾ ಮತ್ತು 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ. ಜೆ. ಎಂ . ನ್ಯಾಯಾಲಯ , | ಸತ್ರ ನ್ಯಾಯಾಲಯ , ಧಾರವಾಡ 
ಗದಗ. 


ಎಂ .ಎಸ್ . ಉಷಾ, 

ಸರ್ಕಾರಿ ಅಭಿಯೋಜಕರು, ಅಪರ ಜಿಲ್ಲಾ ಮತ್ತು ಸತ್ರ 
ಕಾನೂನು ಅಧಿಕಾರಿ ( ಕಿರಿಯ ), ಎಸ್ . ಪಿ. ಕಛೇರಿ, ಮಂಡ್ಯ 

ನ್ಯಾಯಾಲಯ, ಚಾಮರಾಜನಗರ ( ಪೀಠಾಸೀನ 

ಕೊಳ್ಳೇಗಾಲ) 
ಶಾಂತಿಬಾಯಿ , 

ಸರ್ಕಾರಿ ಅಭಿಯೋಜಕರು, 1ನೇ ಅಪರ ಜಿಲ್ಲಾ ಮತ್ತು 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ. ಜೆ. ಎಂ . ನ್ಯಾಯಾಲಯ , | 

ಸತ್ರ ನ್ಯಾಯಾಲಯ , ಕಾರಾವಾರ (ಪೀಠಾಸೀನ- ಶಿರಸಿ) 
ಉಡುಪಿ 
ಎಸ್. ಎಂ . ಗೆಜ್ಜೆಹಳ್ಳಿ , 

ಸರ್ಕಾರಿ ಅಭಿಯೋಜಕರು, 9ನೇ ಅಪರ ಜಿಲ್ಲಾ ಮತ್ತು 
ಕಾನೂನು ಅಧಿಕಾರಿ (ಕಿರಿಯ), ಪೊಲೀಸ್ ಆಯುಕ್ತರ ಕಛೇರಿ, | ಸತ್ರ ನ್ಯಾಯಾಲಯ , ಬೆಳಗಾವಿ 
ಹುಬ್ಬಳ್ಳಿ- ಧಾರವಾಡ 
ಟಿ. ಜಿ . ನಾಗರಾಜು, 

ಸರ್ಕಾರಿ ಅಭಿಯೋಜಕರು, 8ನೇ ಅಪರ ಜಿಲ್ಲಾ ಮತ್ತು 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ. ಜೆ. ಎಂ . ನ್ಯಾಯಾಲಯ , | ಸತ್ರ ನ್ಯಾಯಾಲಯ , ಬೆಂಗಳೂರು ಗ್ರಾಮಾಂತರ 
ಚಿಕ್ಕಬಳ್ಳಾಪುರ 
ಮಲ್ಲಿಕಾರ್ಜುನ ಜಿ . ಪತ್ತಾರ್, 

ಸರ್ಕಾರಿ ಅಭಿಯೋಜಕರು, 2ನೇ ಅಪರ ಜಿಲ್ಲಾ ಮತ್ತು 
ಕಾನೂನು ಅಧಿಕಾರಿ ( ಕಿರಿಯ ), ಎಸ್. ಪಿ . ಕಛೇರಿ, ಬೀದರ್ 

ಸತ್ರ ನ್ಯಾಯಾಲಯ , ಬೀದರ್ (ಪೀಠಾಸೀನ 

ಬಸವಕಲ್ಯಾಣ) 
| ಟಿ. ಬಿ. ಲಕ್ಷ್ಮೀದೇವಿ, 

ಸರ್ಕಾರಿ ಅಭಿಯೋಜಕರು, 5ನೇ ಅಪರ ಜಿಲ್ಲಾ ಮತ್ತು 
ಕಾನೂನು ಅಧಿಕಾರಿ ( ಕಿರಿಯ ), ಎಸ್. ಪಿ . ಕಛೇರಿ, ಮೈಸೂರು 

ಸತ್ರ ನ್ಯಾಯಾಲಯ , ಮಂಡ್ಯ 
ಡಿ. ಸುಮತಿ ಶಾಂತಮೇರಿ, 

ಸರ್ಕಾರಿ ಅಭಿಯೋಜಕರು, 2ನೇ ಅಪರ ಜಿಲ್ಲಾ ಮತ್ತು 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು , ಸಿ. ಜೆ. ಎಂ . ನ್ಯಾಯಾಲಯ , 

ಸತ್ರ ನ್ಯಾಯಾಲಯ , ಚಿಕ್ಕಬಳ್ಳಾಪುರ (ಪೀಠಾಸೀನ 
ಕೋಲಾರ 

ಚಿಂತಾಮಣಿ) 
ಎನ್ . ಬಿ . ಅಲಮೇಲು, 

ಸರ್ಕಾರಿ ಅಭಿಯೋಜಕರು, 7ನೇ ಅಪರ ಜಿಲ್ಲಾ ಮತ್ತು 
ಕಾನೂನು ಅಧಿಕಾರಿ ( ಕಿರಿಯ), ಎಸ್. ಪಿ . ಕಛೇರಿ, ಕೆ. ಜಿ .ಎಫ್. 

ಸತ್ರ ನ್ಯಾಯಾಲಯ , ಬೆಂಗಳೂರು ಗ್ರಾಮಾಂತರ 
ಶೈಲಜಾ ಕೃಷ್ಣನಾಯಕ್, 

ಸರ್ಕಾರಿ ಅಭಿಯೋಜಕರು, 60ನೇ ಅಪರ ಸಿಟಿ ಸಿವಿಲ್ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 10ನೇ ಎ. ಸಿ . ಎಂ . ಎಂ . | ಮತ್ತು ಸತ್ರ ನ್ಯಾಯಾಲಯ , ಬೆಂಗಳೂರು ನಗರ 
ನ್ಯಾಯಾಲಯ , ಬೆಂಗಳೂರು ನಗರ 
ಎಂ .ಎಸ್ . ಮಂಜುಳ 

ಸರ್ಕಾರಿ ಅಭಿಯೋಜಕರು, 8ನೇ ಅಪರ ಜಿಲ್ಲಾ ಮತ್ತು 
ಕಾನೂನು ಅಧಿಕಾರಿ ( ಕಿರಿಯ), ಆರಕ್ಷಕ ಆಯುಕ್ತರ ಕಛೇರಿ, ಮೈಸೂರು ಸತ್ರ ನ್ಯಾಯಾಲಯ, ಮೈಸೂರು (ಪೀಠಾಸೀನ 

ಹುಣಸೂರು) 
ಕೆ. ಗೋಪಾಲರಾವ್, 

ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಸತ್ರ 
ಕಾನೂನು ಅಧಿಕಾರಿ ( ಕಿರಿಯ ), ಎಸ್. ಪಿ . ಕಛೇರಿ, ರಾಯಚೂರು 

ನ್ಯಾಯಾಲಯ , ಯಾದಗಿರಿ 
ವಿ . ಜಿ . ಹೆಬಸೂರ, 

ಸರ್ಕಾರಿ ಅಭಿಯೋಜಕರು, 1ನೇ ಅಪರ ಜಿಲ್ಲಾ ಮತ್ತು 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ . ಜೆ . ಎಂ . ನ್ಯಾಯಾಲಯ , 

ಸತ್ರ ನ್ಯಾಯಾಲಯ , ಬಾಗಲಕೋಟೆ ( ಪೀಠಾಸೀನ 
ಕಾರವಾರ . 

ಜಮಖಂಡಿ) 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೧ , ೨೦೧೬ 


೨೨೯ 


ಪ್ರಶಾಂತ್ ಎಸ್. ತೋರಗಲ್, 

ಸರ್ಕಾರಿ ಅಭಿಯೋಜಕರು, 68ನೇ ಅಧಿಕ ಸಿಟಿ ಸಿವಿಲ್ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 2ನೇ ಎಂ . ಎಂ . ಸಂಚಾರಿ | ಮತ್ತು ಸತ್ರ ನ್ಯಾಯಾಲಯ , ಬೆಂಗಳೂರು ನಗರ 
ನ್ಯಾಯಾಲಯ , ಬೆಂಗಳೂರು ನಗರ 
ಬಿ. ಎಸ್ . ಪಾಟೀಲ್, 

ಸರ್ಕಾರಿ ಅಭಿಯೋಜಕರು, 66ನೇ ಅಧಿಕ ಸಿಟಿ ಸಿವಿಲ್ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 3ನೇ ಎಂ . ಎಂ . ಸಂಚಾರಿ | ಮತ್ತು ಸತ್ರ ನ್ಯಾಯಾಲಯ , ಬೆಂಗಳೂರು ನಗರ 
ನ್ಯಾಯಾಲಯ , ಬೆಂಗಳೂರು ನಗರ 
ಮೆಹಬೂಬ್ ಐ . ಸಂಗಾಶ್ , 

ಸರ್ಕಾರಿ ಅಭಿಯೋಜಕರು, 4ನೇ ಅಪರ ಜಿಲ್ಲಾ ಮತ್ತು 
ಕಾನೂನು ಅಧಿಕಾರಿ (ಕಿರಿಯ ) , ಎಸ್ . ಪಿ . ಕಛೇರಿ, ವಿಜಯಪುರ 

ಸತ್ರ ನ್ಯಾಯಾಲಯ, ವಿಜಯಪುರ 
ಜೆ , ಶಾಂತರಾಜ್, 

ಸರ್ಕಾರಿ ಅಭಿಯೋಜಕರು, 3ನೇ ಅಪರ ಜಿಲ್ಲಾ ಮತ್ತು 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ. ಜೆ. ಎಂ . ನ್ಯಾಯಾಲಯ , || ಸತ್ರ ನ್ಯಾಯಾಲಯ , ಶಿವಮೊಗ್ಗ. 
ಶಿವಮೊಗ್ಗ 
ಬಿ. ಪ್ರಕಾಶ್ಚಂದ್ರ ಶೆಟ್ಟಿ, 

ಸರ್ಕಾರಿ ಅಭಿಯೋಜಕರು, 4ನೇ ಅಪರ ಜಿಲ್ಲಾ ಮತ್ತು 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು , ಅಧಿಕ ಸಿ. ಜೆ. ಎಂ . ಸತ್ರ ನ್ಯಾಯಾಲಯ , ಶಿವಮೊಗ್ಗ (ಪೀಠಾಸೀನ 
ನ್ಯಾಯಾಲಯ , ಉಡುಪಿ 

ಭದ್ರಾವತಿ ) 
ಎಂ . ಡಿ. ರಘು | 

ಸರ್ಕಾರಿ ಅಭಿಯೋಜಕರು, 3ನೇ ಅಪರ ಜಿಲ್ಲಾ ಮತ್ತು 
ಕಾನೂನು ಅಧಿಕಾರಿ ( ಕಿರಿಯ ), ಕಾನೂನು ಅಧಿಕಾರಿ ( ಹಿರಿಯ ) ಕಛೇರಿ, | ಸತ್ರ ನ್ಯಾಯಾಲಯ , ರಾಮನಗರ 
ಮೈಸೂರು 
ಆರ್. ಟಿ . ಅರುಣ, 

ಸರ್ಕಾರಿ ಅಭಿಯೋಜಕರು, 6ನೇ ಅಪರ ಜಿಲ್ಲಾ ಮತ್ತು 
ಕಾನೂನು ಅಧಿಕಾರಿ ( ಕಿರಿಯ) , ಎಸ್ . ಪಿ . ಕಛೇರಿ, ತುಮಕೂರು 

ಸತ್ರ ನ್ಯಾಯಾಲಯ, ತುಮಕೂರು 
ಎನ್.ಎಸ್. ಮಲ್ಲಯ್ಯ , 

ಸರ್ಕಾರಿ ಅಭಿಯೋಜಕರು, ೨ನೇ ಅಪರ ಜಿಲ್ಲಾ ಮತ್ತು 
ಕಾನೂನು ಅಧಿಕಾರಿ ( ಕಿರಿಯ ), ಎಸ್. ಪಿ. ಕಛೇರಿ, ಕೋಲಾರ 

ಸತ್ರ ನ್ಯಾಯಾಲಯ, ಬೆಂಗಳೂರು ಗ್ರಾಮಾಂತರ 
ಅನಿಲ್ ಕುಮಾರ್ ಆರ್. ತೊರವಿ , 

ಸರ್ಕಾರಿ ಅಭಿಯೋಜಕರು, 3ನೇ ಅಪರ ಜಿಲ್ಲಾ ಮತ್ತು 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 11ನೇ ಎ . ಸಿ . ಎಂ . ಎಂ . ಸತ್ರ ನ್ಯಾಯಾಲಯ, ಕೋಲಾರ (ಪೀಠಾಸೀನ 
ನ್ಯಾಯಾಲಯ , ಬೆಂಗಳೂರು ನಗರ 

ಕೆ. ಜಿ .ಎಫ್) 


26. 


PR- 684 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೆಂದ್ರಪ್ಪ ಕಟ್ಟಿಮನಿ | 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು – ಬಿ). 


ತೋಟಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ತೋಇ 07 ರೇಉನಿ 2016, ಬೆಂಗಳೂರು, ದಿನಾಂಕ : 03 - 03 - 2016. 
ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ನಿಯಮಿತದ ಆರ್ಟಿಕಲ್ ಆಫ್ ಅಸೋಸಿಯೇಷನ್‌ನ ಅನುಚ್ಛೇದ 8( ಡಿ) ರಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಶ್ರೀ ಎ . ಮಂಜು, ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ರಾಜ್ಯ ಸಚಿವರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆಗೂ ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ನಿಯಮಿತದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. 
PR- 686 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಆರ್.ಎಲ್. ಚಿನ್ನಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ, (ರೇಷ್ಮೆ) 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. : DPAR 57 SAS 2016 , Bengaluru , Dated : 11th February, 2016 . 
The services of Shri, Shobhana . K , Pattanayak, IAS (KN :1982), Additional Chief Secretary to Government, Home 
Department, are placed at the disposal of Government of India for being appointed as Secretary , Department of Agriculture , 
Cooperation and Farmers Welfare, Ministry of Agriculture and farmers Welfare . 


920 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೧ , ೨೦೧೬ 


ಭಾಗ ೨ 


Shri. Shobhana. K . Pattanayak , IAS is relieved from the State Government w .e.f. the afternoon of 11th February , 2016 to take 
up the assignment in Government of India . 

This is issued in pursuance of the Communication No . 36 /01/2016 -EO (SM -I) dated : 29th January , 2016 of the Appointments 
Committee of the Cabinet , Department of Personnel & Training, Government of India , New Delhi. 

By Order and in the name of the Governor of Karnataka , 
PR -645 

A . Dinesh Sampathraj 
Under Secretary to Government 

DP & AR (Services -I). 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . : DPAR 772 SAS 2015 , Bengaluru , Dated : 11th February , 2016 . 
Shri. M .R . Kamble , IAS (KN : 86 ), Principal Secretary to Government, Public Works , Ports and Inland Water Transport 
Department is promoted to officiate in the Apex Scale of IAS carrying the pay scale of Rs.80 ,000 / - ( fixed ) with immediate effect and 
posted as Additional Chief Secretary to Government. Home Department for a day in the vacancy caused due to Central deputation of 
Shri. Shobhana. K . Pattanayak. IAS and from the next day , the officer is posted as Additional Chief Secretary to Government, Public 
Works , Ports and Inland Water Transport Department in the upgraded . post. 

By Order and in the name of the Governor of Karnataka , 
PR -646 

A . Dinesh Sampathraj 
Under Secretary to Government 

DP & AR (Services-1). 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. : DPAR 808 SAS 2015, Bengaluru , Dated : 16th February , 2016 . 
Dr. H . R . Mahadev , IAS (KN :2008 ), under orders of transfer as Commissioner, Rural Development, Rural Development & 
Panchayat Raj Department, Bengaluru is posted with immediate effect and until further orders as Chief Operating Officer, Mahatma 
Gandhi National Rural EmploymentGuarantee Scheme (MGNREGS), Rural Development & Panchayat Raj Department, Bengaluru . 

The orders posting Dr. H . R . Mahadev . IAS , as Commissioner, Rural Development. Rural Development & Panchayat Raj 
Department, Bengaluru vide Notification of even number dated : 10 .02. 2016 stands cancelled . 

Shri. Munish Moudgil, IAS ., Commissioner, Survey , Settlement & Land Records, Bengaluru is continued in concurrent charge 
of the post of Commissioner , Rural Development, Rural Development & Panchayat Raj Department, Bengaluru until 31st March , 2016 . 

By Order and in the name of the Governor of Karnataka , 
PR -649 

A . Dinesh Sampathraj 
Under Secretary to Government 

DP & AR (Services -1). 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. : DPAR 97 SAS 2016 , Bengaluru , Dated : 18th February , 2016 . 
The service of Shri. V . Ponnuraj, IAS (KN :2000 ), wailing for posting are placed at the disposal of Urban Development 
Department for being posted until further orders as Managing Director, Karnataka Urban Infrastructure Development & Finance Corporation 
(KUIDFC ), Bengaluru in the existing vacancy relieving Shri. Pankaj Kumar Pandey, IAS of concurrent charge . 

By Order and in the name of the Governor of Karnataka , 
PR -650 

A . Dinesh Sampathraj 
Under Secretary to Government 

DP & AR (Services -1). 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . : SiAaSuYi 28 SeVuNya 2016 , Bengaluru , Dated : 27 -02-2016 . 
In exercise of the powers conferred under section 9 -Of the Code of Criminal Procedure , read with section 3 of 
the Prevention of Corruption Act, 1988 (Central Act 49 of 1988 ) and in accordance with Letter No . R .O . C . GOB (1}\/ 2016 , 
dated 22 - 02 - 2016 and Notification No . GOB (1)1/2016 , Dated : 22 -02- 2016 of the Registrar General, High Court of 
Karnataka, the Government ofKarnataka hereby appoints the following Judicial Officers in the cadre of District Judges 


ಭಾಗ ೨ 


BUOT : 37 ODZIE , TOODOO , 3er 90 , 900 ! 


gan 


as the Presiding Officers of the newly - established three Additional City Civil and Sessions Courts at Bengaluru 
established under Prevention of Corruption Act with Immediate effect. 
Sl. No . Name and Designation 

Place of Posting 
Smt. Prabhavathi M . Hiremath , 

LXXVI. Additional City Civil and 
II . Addl. District and Sessions Judge , Mandya . 

Sessions Judge , Bengaluru City . 
Sri. Manjunatha Nayak , 

LXXVII Additional City Civil and 
XVI Addl. City Civil and Sessions Judge , Bengaluru City . 

Sessions Judge , Bengaluru City . 
Sri. D .T . Devendran , 

LXXVIII Additional City Civil and 
District Judge , OOD , Additional Secretary to Government, 

Sessions Judge , Bengaluru City . 
Law Department, Vidhana Soudha, Bengaluru . 


PR -651 


By Order and in the name of the Governor of Karnataka, 

S . D . SUNANDA 

Under Secretary to Government 
Department of Personnel and Administrative Reforms. 

(Services-3). 


HIGH COURT OF KARNATAKA 

NOTIFICATION 
No. : GOB (I) 17 (220 )/2015 , Bengaluru , Dated : 14 -01-2016 . 
Sri . Padmakar Vanakudre , Addl. Civil Judge and JMFC ., Humnabad , is permitted to surrender 15 days of 
Earned Leave from 17 . 12 . 2015 to 31. 12 . 2015 (bdi), for the calendar year 2015 , out of 47 days of Earned Leave at his 
credit as per the Endorsement No. GE13 / J5 / 2015 - 16 / 1439 dated 11 .01.2016 , issued by the Accountant General 
( A & E ), Karnataka, Bengaluru . 

The Officer shall be paid pay and allowances admissible for the period ofleave so surrendered at the rate of 
1 / 30th of the monthly pay and allowances for each day of leave surrendered as per the provisions contained in Rule 
118 ( 2 ) of K . C . S .Rs. 
PR -657 

BY ORDER OF THE HIGH COURT 

DEPUTY REGISTRAR 
HIGH COURT OF KARNATAKA 

NOTIFICATION 
No. : GOB (I) 2/ 2016 , Bengaluru , Dated : 14 " JANUARY 2016 . 
The following transfers and postings of officers of Judicial Department in the cadre of Senior Civil Judges , are 
ordered in the interest of public service , to take effect immediately : 


Si. 


Name of the Officer 


Present Charge 


Charge to which posted 


No . 


1 


Sri. H . Shashidhara Shetty 


Senior Civil Judge , OOD , Administrative 
Officer, Karnataka Judicial Academy, 
Bengaluru . 


Proposed for appointment as 
Senior Civil Judge , OOD , Deputy 
Director , Karnataka Judicial 
Academy, Bengaluru . (Vice Sri. 
Srinivasa Gowda C . - transferred ) 
Proposed for appointment as 
Senior Civil Judge, OOD , 
Administrative Officer, Karnataka 
Judicial Academy. Bengaluru ( Vice 
Sri. H . Shashidhara Shetty - 
transferred ) 


2 


Sri. Srinivasa Gowda C . 


Senior Civil Judge , OOD , Deputy Director, 
Karnataka Judicial Academy, Bengaluru , 


PR -658 


BY ORDER OF THE HIGH COURT 

B .A . PATIL 
REGISTRAR GENERAL 1/c . 


929 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೧ , ೨೦೧೬ 

ಭಾಗ ೨ 
HIGH COURT OF KARNATAKA 

NOTIFICATION 
No. : GOB II. 81 (2)/2011, Bengaluru , Dated : 12- 01- 2016 . 
In exercise of the powers conferred by sub - section (2 ) of Section 13 of the Code of Criminal Procedure , 1973 
(Central Act 2 of 1974 ), the High Court of Karnataka hereby continues the appointment of Sri . Narayana Tarasa 
Bevinakatti , as Special Judicial Magistrate (Railways ). Hubballi, made in the High Court Notification No. 
GOB.11. 134 / 1997 dated : 22 .04 .2008 for a further period of one year i.e., from 06 .01 . 2016 or until further orders , 
whichever is earlier . 
PR -659 

BY ORDER OF THE HIGH COURT 

B . A . PATIL 

REGISTRAR GENERAL 1/c . 
HIGH COURT OF KARNATAKA 

NOTIFICATION 
No. HCE. 192 /2015 , Bengaluru , Dated : 03rd March , 2016 . 
Sri N . Mahesha , Assistant Registrar (Secretarial Services ) of this office is granted Earned Leave for 08 days on 19. 09 . 2015 , 
01.10.2015 , 26 .10 .2015, 02. 11. 2015 , 07.11.2015 ,25. 11. 2015 ,07. 12 . 2015 and 21.12.2015 on private affairs with permission to avail 
general holidays on 20 .09 .2015 , 02. 10 .2015 , 27. 10 .2015 and 08 . 11. 2015 respectively and to leave the headquarters on 07. 11.2015 and 
07 . 12 .2015 . 

Sri B . K . Mahendra Kumar and Smt. A . L . Bhagya , Assistant Registrars (Secretarial Services ) of this office are placed in 
charge of the duties of the above said officer during the above said leave period . 

Sri N . Mahesha, Assistant Registrar (Secretarial Services ) of this office is reposted to the same post on expiry of the said 
period . 
PR -660 

BY ORDER 
ANEGUNDIRAGHAVA 
ASSISTANT REGISTRAR 


HIGH COURT OF KARNATAKA , BENGALURU . 


HIGH COURT OF KARNATAKA 

NOTIFICATION 
No . GOB (1) 21( 13)/2016 , Bengaluru, Dated : 24 -02- 2016 . 
The Presiding Officer of the court of (a ) the Metropolitan Magistrate , Traffic Court - III , Bengaluru , is 
concurrently appointed as the Presiding Officer of the court ofMetropolitan Magistrate , Traffic Court VI, Bengaluru and 
(b ) the Metropolitan Magistrate , Traffic Court -IV , Bengaluru , is concurrently appointed as the Presiding Officer of the 
court of Metropolitan Magistrate , Traffic Court-I, Bengaluru , during the leave period of Smt. Lavanya .H .N , Metropolitan 
Magistrate , Traffic Court - VI, Bengaluru , i.e . from 16 .02 . 2016 to 25 . 02 .2016 (bdi). 
PR -661 

BY ORDER OF THE HIGH COURT 


C . CHANNEGOWDA 


JOINT REGISTRAR 


HIGH COURT OF KARNATAKA 

NOTIFICATION 
No. GOB . II . 79 /2015 , Bengaluru , Dated : 14 - 01 - 2016 . 
In modification of the itinerant arrangement made by High Court under Notification No .GOB . 11.79/2015 dated 
10.03 .2015 , the I| Addl. Senior Civil Judge & JMFC ., Mangaluru . is directed to itinerate to Moodbidri for two days in a 
week (i.e ., on every working Friday and Saturday) at present, to decide the cases relating to Moodbidri taluk , with 
immediate effect, and until further orders . 
PR -662 

BY ORDER OF THE HIGH COURT 


B . A . PATIL 


REGISTRAR GENERAL I/C 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೧ , ೨೦೧೬ 

922 
HIGH COURT OF KARNATAKA 

NOTIFICATION 
No. GOB (l) 19 ( 20 )/2016 , Bengaluru , Dated : 01 -03- 2016 . 
The Presiding Officer of the court of II Addl. District and Sessions Judge . Mandya , is concurrently appointed as 
the Presiding Officer of the court of IV Addl. District and Sessions Judge , Mandya , during the leave period of 
Sri. Krishnaji Baburao Patil, IV Addl. District and Sessions Judge , Mandya , i.e . from 28 .02 . 2016 to 09 .03. 2016 (bdi). 
PR -663 

BY ORDER OF THE HIGH COURT 

C . CHANNEGOWDA 
JOINT REGISTRAR 


HIGH OF KARNATAKA 

NOTIFICATION 
No . GOB (1) 20 ( 12 )/2016 , Bengaluru , Dated : 01-03 - 2016 . 
The Presiding Officer of the court of the XVIII Addl. Chief Metropolitan Magistrate , Bengaluru , is concurrently 
appointed as the Presiding Officer of the court of the Addl. Chief Metropolitan Magistrate , Bengaluru , during the leave 
period of Sri. Krishna Prasad Rao K , I Addl. ChiefMetropolitan Magistrate , Bengaluru , i.e . from 01. 03. 2016 to 15 .03 .2016 
(bdi). 
PR -664 

BY ORDER OF THE HIGH COURT 

C . CHANNEGOWDA 
JOINT REGISTRAR 


HIGH COURT OF KARNATAKA 

NOTIFICATION 
No. GOB (1) 21 (09 )/2016 , Bengaluru , Dated : 26 -02 -2016 . 
The Presiding Officer of the Court of the Prl . Civil Judge and JMFC ., Hoskote , is concurrently appointed as the 
Presiding Officer of the Court of the Addl. Civil Judge and JMFC ., Hoskote , during the leave period of Smt. Anith H . V , 
Addl. Civil Judge and JMFC ., Hoskote , i.e . from 19 .02. 2016 to 29 .02. 2016 (bdi). 
PR -665 

BY ORDER OF THE HIGH COURT 

C . CHANNEGOWDA 
JOINT REGISTRAR 


HIGH COURT OF KARNATAKA 

NOTIFICATION 
No. GOB (1) 19 (24 )/2016 , Bengaluru , Dated : 27 -02-2016 . 
The Presiding Officer of the court of Xi Addl. City Civil and Sessions Judge, Bengaluru , is concurrently 
appointed as the Presiding Officer of the court of XXIV Addl. City Civil and Sessions Judge. Bengaluru . during the 
leave period of Sri. S . Sridhara , XXIV Addl. City Civil and Sessions Judge, Bengaluru , i.e . from 25 . 02 .2016 to 
05.03. 2016 (bdi). 
PR -666 

BY ORDER OF THE HIGH COURT 

C . CHANNEGOWDA 
JOINT REGISTRAR 


HIGH COURT OF KARNATAKA 

NOTIFICATION 
No . GOB (I) 19 ( 23 )/ 2016 , Bengaluru , Dated : 26 -02 -2016 . 
The Presiding Officer of the Court of XII Addl. City Civil and Sessions Judge , Bengaluru , is concurrently 
appointed as the Presiding Officer of the Court of XLII Addl. City Civil and Sessions Judge , Bengaluru , during the 
leave period of Sri. Lekkadappa .Jambigi, XLII Addl. City Civil and Sessions Judge , Bengaluru , i.e . from 23 .02 . 2016 to 
03.03. 2016 (bdi). 
PR -667 

BY ORDER OF THE HIGH COURT 

C . CHANNEGOWDA 
JOINT REGISTRAR 


928 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೧, ೨೦೧೬ 

ಭಾಗ ೨ 
HIGH COURT OF KARNATAKA 

NOTIFICATION 
No . GOB (1) 21 ( 17 )/ 2016 , Bengaluru , Dated : 27 -02 - 2016 . 
The Presiding Officer of the court of the Prl. Civil Judge and JMFC ., Madhugiri, is concurrently appointed as 
the Presiding Officer of the court of the Civil Judge and JMFC ., Koratagere , during the leave period of 
Sri. Raghavendra . D , Civil Judge and JMFC ., Koratagere, from 17 .02. 2016 to 27.02. 2016 (bdi). 
PR -668 

BY ORDER OF THE HIGH COURT 

C . CHANNEGOWDA 
JOINT REGISTRAR 


HIGH COURT OF KARNATAKA 

NOTIFICATION 
No. GOB (1) 21( 16 )/ 2016 , Bengaluru , Dated : 27-02 - 2016 . 
The Presiding Officer of the Court of the Prl. Civil Judge and Addl. JMFC ., K .G .F ., is concurrently appointed as 
the Presiding Officer of the Courts of the Addl. Civil Judge and JMFC ., K .G .F ., during the leave Period of Sri. Jayapraksh 
V , Addl. Civil Judge and JMFC ., K .G .F, i.e . from 22 .02.2016 to 07.03.2016 (bdi). 
PR -669 

BY ORDER OF THE HIGH COURT 

C . CHANNEGOWDA 
JOINT REGISTRAR 


HIGH COURT OF KARNATAKA 

NOTIFICATION 

No. GOB . II . 61 / 1999, Bengaluru , Dated : 26 -02 -2016 . 
In modification of the itinerant arrangement made by High Court under Notification No. GOB. II.61/ 1999 dated 
03.01. 2014 , the Senior Civil Judge & JMFC ., Bhalki is directed to itinerate to Aurad , for two days in a week , i.e . on every working 
Monday and Tuesday, to decide the cases relating to Aurad taluk , with immediate effect and until further order 
PR -670 

BY ORDER OF THE HIGH COURT 

JOHN MICHAEL CUNHA 


REGISTRAR GENERAL . 


SI. 


HIGH COURT OF KARNATAKA 

NOTIFICATION 

No . GOB (1) 28 /2013 , Bengaluru , Dated : 01- 03-2016 . 
The following Judicial Officers are permitted to retire from Judicial Service on the date mentioned against their 
names . on attaining the age of superannuation , i.e .. 60 years. subject to Government dues if any : 

Date of Retirement on 
Name and Designation 

Date of Birth 

attaining the age of 
No. 

superannuation 
Smt. H .S . Kamala . 

07 .05 . 1956 

31 .05 . 2016 
Prl. District and Sessions Judge , Chikkamagaluru . 
Sri. V .G . Bopaiah , 

08 .05 . 1956 

31 .05 .2016 
XXIII Addl. City Civil and Sessions Judge , Bengaluru City . 
Sri. Virupaxappa Holibasappa Sambrani, 

08 .05 . 1956 

31 .05 . 2016 
| Addl. District and Sessions .Judge, Belagavi. 
Sri.Mahadeve Gowda, 

09 .05 . 1956 

31.05. 2016 
Prl. District and Sessions Judge, Gadag. 
Sri. Ashok Babu Banasode , 

22 .05 . 1956 

31 .05 . 2016 
IV Addl. District and Sessions Judge, Kalaburagi. 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೧ , ೨೦೧೬ 


೨೩೫ 


Name and Designation 


Date of Birth 


Date of Retirement on 
attaining the age of 

superannuation 


01.06 . 1956 


31.05 . 2016 


01 .06 . 1956 


31 .05 . 2016 


01.06 . 1956 


31.05. 2016 


Sri. Shankaragouda Lavanagouda Patil, 
Presiding Officer, Labour Court . Bengaluru , 
Sri. G .B . Mudigoudar , 
Lill Addl. City Civil and Sessions Judge , Bengaluru City . 
Sri. Vithal Kalappa Badiger, 
VII Addl. City Civil and Sessions Judge , Bengaluru City . 
Sri. Gunjigavi Siddappa Bhimappa , 
District Judge . OOD . Secretary . Department of 
Parliamentary Affairs and Legislation , Vidhana Soudha , 
Bengaluru . 
Sri. Gokhale Ghalappa K . 
X Addl . City Civil and Sessions Judge , Bengaluru City 


01. 06 . 1956 


31 .05 .2016 


10 . 


01-06 - 1956 


31 -05 - 2016 


PR -671 


BY ORDER OF THE HON BLE CHIEF JUSTICE , 

JOHN MICHAEL CUNHA 
REGISTRAR GENERAL . 


HIGH COURT OF KARNATAKA 

NOTIFICATION 
No . GOB (1) 20(08 )/2016 , Bengaluru , Dated : 02-03 -2016 . 
The Presiding Officer of the court of Prl . Senior Civil Judge and CJM ., Chikkaballapura , is concurrently 
appointed as the Presiding Officer of the court of Addl. Senior Civil Judge and JMFC ., Chikkaballapura , during the 
leave period of Smt. B .K . Komala , Addl. Senior Civil Judge and JMFC ., Chikkaballapura , i.e . from 03 .03 . 2016 to 
28 . 03 .2016 (bdi) . 
PR -672 

BY ORDER OF THE HIGH COURT 

C . CHANNEGOWDA 

JOINT REGISTRAR 
HIGH COURT OF KARNATAKA 

NOTIFICATION 
No. GOB (1) 21( 19)/2016 , Bengaluru , Dated : 02-03-2016 . 
The Presiding Officer of the court of (a ) the || Addl. Civil Judge and JMFC ., Shivamogga . in concurrent charge 
of the court of III Addl. Civil Judge and JMFC ., Shivamogga and (b ) the I Addl. Civil Judge and JMFC .. Shivamogga , in 
concurrent charge of the court of the IV Addl. Civil Judge and JMFC .. Shivamogga. during the leave period of 
Smt. Swetha H , III Addl. Civil Judge and JMFC ., Shivamogga , i.r. from 14. 03 .2016 to 31 . 03 .2016 (bdi). 
PR -673 

BY ORDER OF THE HIGH COURT 

C . CHANNEGOWDA 
JOINT REGISTRAR 


HIGH COURT OF KARNATAKA 

NOTIFICATION 
No. GOB (1) 1 / 2016 , Bengaluru, Dated : 2ND MARCH , 2016 . 
The Presiding officer of the court of V Addl. District and Sessions Judge, Mandya, is concurrently appointed as the Presiding 
Officer of the court of III Addl. District and Sessions Judge, Mandya ( sitting at Srirangapatna), with effect from the date of relief of Smt. 
Prabhavathi M . Hiremath and until further 
PR -674 

BY ORDER OF THE HIGH COURT 

JOHN MICHAEL CUNHA 
REGISTRAR GENERAL . 


R .N.I. No. KARBIL /2001/47147 POSTAL REGN. No. RNP/KA/BGS/2202/2014- 16 
Licensed to post without prepayment WPP No . 297 
92 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೧ , ೨೦೧೬ 

ಭಾಗ ೨ 
HIGH COURT OF KARNATAKA 

NOTIFICATION 
No . GOB (1) 26 /2014 , Bengaluru , Dated : 13th January , 2016 . 
The Presiding Officers of the Courts mentioned at Column No.1 below , are concurrently appointed as the Presiding Officers 
of the Courts mentioned at Column No.2 , with immediate effect and until further orders : 

Designation of the Presiding Officer Name of the courts to which concurrent appointment is made 


( 1 ) 


Prl. Civil Judge and JMFC ., Hosadurga . 


Addl. Civil Judge Hosadurga . 


Prl. Civil Judge and JMFC, Chitradurga . 


Addl. Civil Judge and JMFC , Chitradurga . 


III Addl. Civil Judge and JMFC , Chitradurga . 


|| Addl. Civil Judge and JMFC , Chitradurga . 


PR -675 


BY ORDER OF THE HIGH COURT 

B . A . PATIL 
REGISTRAR GENERAL I/c . 


HIGH COURT OF KARNATAKA 

NOTIFICATION 
No . GOB (1) 26 / 2014 , Bengaluru, Dated : 13th January, 2016 . 
The Presiding Officer of the Court of I| Addl Civil Judge and JMFC . Magadi. is concurrently appointed as the 
Presiding Officer of the Court of Prl. Civil Judge and JMFC ., Magadi and Addl. Civil Judge and JMFC , Magadi with effect 
from 11.01.2016 and until further orders . 
PR -676 

BY ORDER OF THE HIGH COURT 


B . A . PATIL 


REGISTRAR GENERAL I/c . 


HIGH COURT OF KARNATAKA 

NOTIFICATION 
No. LCA II-45 ( Rtmt.)/ 2015 (CAO ) ( Sub -file { 10 }), Bengaluru , Dated : 01- 03-2016 . 
Sri. G .R . Nagaraj, Chief Administrative Officer , District & Sessions Court , Vijayapura , is permitted to retire from 
service on attaining the age of superannuation w .e.f , 31 .05.2016 , under Rule 95 (1) of K .CS . Rules, by recovering the 
Government dues , if any . 
PR -677 

BY ORDER 

S . RAGHU 
ASSISTANT REGISTRAR 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


